ಕರ್ನಾಟಿಕ ವಿಧಾನ ಪರಿಷತ್ತು 

ಮಾನ್ಯ ಸದಸ್ಯರ ಹೆಸರು ಶ್ರೀ ರಾಜೀಂದ್ರ ರಾಜಣ್ಣ (ಸ್ನಳೀಯ ಸಂಸ್ಥೆಗಳ ಕ್ಲೇತು 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1979 

ಉತ್ತರಿಸಬೇಕಾದ ದಿನಾ೦ಕ 16.03.2022 

ಉತ್ತರಿಸಬೇಕಾದ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 

ಕ್ರ. ಸಂ. ಪ್ರಶ್ನೆ ಉತ್ತರ 
ಅ) ತುಮಕೂರು ಜಿಲ್ಲೆಯಲ್ಲಿ; ತುಮಕೂರು ಜಿಲ್ಲೆಯಲ್ಲಿ 2018-19 ನೇ ಸಾಲಿನಿಂದ 

ಯಾವ ಯಾವ & Hn 
ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ 


ಪರಿಶಿಷ್ಟ ಜಾತಿ/ಪರಿಶಿಷ್ಟ 
ಪಂಗಡದ ಜನಾಂಗದವರಿಗೆ 


ಕಳೆದ ಮೂರು 
ವರ್ಷಗಳಿಂದ 

ಮಂಜೂರಾದ ಒಟ್ಟು 
ಮನೆಗಳ ಸಂಖ್ಯೆ ಎಷ್ಟು; 
(ವರ್ಷವಾರು ಹಾಗೂ 
ತಾಲ್ಲೂಕುವಾರು ವಿವರ 
ನೀಡುವುದು) 


ಜನಾಂಗದವರಿಗೆ ಕೆಳಕಂಡ ಯೋಜನೆಗಳಡಿಯಲ್ಲಿ ಒಟ್ಟು 2223 
ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಯೋಜನವಾರು ವಿವರ 
ಕೆಳಕಂಡಂತಿದೆ. 


E ಪ್ರಗತಿ (ಪ್ರಾರಂ 
ಸಂಜ ಸೊರ್‌ | ಡಲ 'ಭದಾ! ಬಕ್‌ 
ಯೋಜನೆ ಸ ರಾದ ಮನೆ ರುವ ಗದ ಮನೆ 
ಮನೆಗಳು ಗಳ ಮನೆ | ಮನೆ ಗೆಳ 
| ಗಳು | ಗಳು 3 
ಪ್ರಧಾನ ಮಂತಿ ಆವಾಸ್‌. 
ಯೋಜನೆ (ಗ್ರಾಮೀಣ) 4 i 11 Ea 
ದೇವರಾಜ ಅರಸು ವಸತಿ 
ಯೋಜನೆ 139 13 51 74 1 
ಪ್ರಧಾನ ಮಂತ್ರಿ ಆವಾಸ್‌ | h 
ಯೋಜನೆ (ನಗರ) AHP 1659 0 52 1607 0 
ಪ್ರಧಾನ ಮಂತಿ ಆವಾಸ್‌ 
ಯೋಜನೆ (ನಗರ) LC 384 15 103 266 [0 
Non convergence 
ಒಟ್ಟಿ 2223 35 217, 1969 2 
ವರ್ಷವಾರು ಹಾಗೂ ತಾಲ್ಲೂಕುವಾರು ವಿವರವನ್ನು 


ಅಮುಬಂಧ-1 ರಲ್ಲಿ ಒದಗಿಸಲಾಗಿದೆ. 

2021-22 ನೇ ಸಾಲಿನಲ್ಲಿ ತುಮಕೂರು ಜಿಲ್ಲೆಗೆ ಒಟ್ಟು 13210 
ಮನೆಗಳ ಗುರಿಯನ್ನು ಹಂಚಿಕೆ ಮಾಡಲಾಗಿದ್ದು, ಈ ಪೈಕಿ ಪರಿಶಿಷ್ಟ 
ಜಾತಿ/ಪರಿಶಿಷ್ಟ ಪಂಗಡದವರಿಗೆ _ 
ಸಾಮಾನ್ಯ/ಅಲ್ಲಸಂಖ್ಯಾತರಿಗೆ ಒಟ್ಟು 9970 ಮನೆಗಳ ಗುರಿಯನ್ನು 
ಹಂಚಿಕೆ ಮಾಡಲಾಗಿದೆ. ಫಲಾನುಭವಿಗಳ ಆಯ್ಕೆ ಪ್ರಕಿಯೆ 
ಪುಗತಿಯಲ್ಲಿರುತ್ತದೆ. ಯೋಜನವಾರು ವಿವರ ಕೆಳಕಂಡಂತಿದೆ. 


ಒಟ್ಟು 3240. ಹಾಗೂ 


. ಯೋಜನೆ ಪಷಂಗಡ |: ಅಲಿ, ಒಟ್ಟು 
. RE |: ಸಂಖ್ಯಾತರು | _ 
ಬಸವ ವಸತಿ _| 0 9210| 7 


ಸಹಿಯ 


ಎ ಎಸಿದಿಹೊಂದುವ 


ವವ ವ 


ಡಾ|| ಬಿ.ಆರ್‌ 
ಅಂಬೇಡ್ಕರ್‌ ನಿವಾಸ್‌ 3000 0 3000 
(ಗ್ರಾಮೀಣ) 
ಡಾ|| ಬಿ.ಆರ್‌ 
ಅಂಬೇಡ್ಕರ್‌ ನಿವಾಸ್‌ 240 0 240 
(ನಗರ) | 
ವಾಜಪೇಯಿ ನಗರ 
ವಸತಿ 0 760 760] 
ಒಟ್ಟು 3240 9970 | 13210] 
ಆ) | ಮಂಜೂರಾದ ಮನೆಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 
MA A CE) 
ಸಂಖ್ಯ ಹಾಗೂ ಬಾಕಿ | ; 
ಇರುವ ಮನೆಗಳ ಸಂಖ್ಯೆ ಪೂರ್ಣಗೊಂಡಿದೆ ಹಾಗೂ 217 ಮನೆಗಳು ವಿವಿಧ ಹಂತದ 
ನೂ; ಪುಗತಿಯಲ್ಲಿರುತ್ತದೆ. - ಇನ್ನೂ 1969 ಮನೆಗಳು 
ಪ್ರಾರಂಭವಾಗಬೇಕಿರುತ್ತದೆ. 2 ಮನೆಗಳು ರದ್ದಾಗಿರುತ್ತದೆ. 
ಇ) |ಬಾಕಿ ಇದ್ದಲ್ಲಿ ಯಾವ ವಸತಿ ಯೋಜನೆಗಳಡಿಯಲ್ಲಿ ಮನೆಗಳ ನಿರ್ಮಾಣವನ್ನು 


ಕಾರಣಗಳಿಗಾಗಿ ಬಾಕಿ 
ಇವೆ? - (ಸಂಪೂರ್ಣ 
ಮಾಹಿತಿ ನೀಡುವುದು) 


"ಅಧಿಕಾರಿಗಳು 
1 ನಡೆಸಲಾಗುತ್ತಿದೆ. 


ಫಲಾನುಭವಿಗಳೇ ಸ್ವತಃ ವನಿರ್ಮಿಸಿಕೊಳ್ಳುತ್ತಿದ್ದು, ಮನೆ 
ಕಾಮತೆಗರಿಯನ್ನು ಪೂರ್ಣಗೊಳಿಸದೇ ನಿರ್ಮಾಣ ಹಂತದಲ್ಲಿ 
ಇರುವ ಮನೆಗಳ ಫಲಾನುಭವಿಗಳಿಗೆ ಗ್ರಾಮ ಪಂಚಾಯತಿ 
ಅಭಿವೃದ್ದಿ ಅಧಿಕಾರಿಗಳ ಮುಖಾಂತರ ತಿಳುವಳಿಕೆ ಪತ್ರಗಳನ್ನು 
ನೀಡಿ ಹಾಗೂ ನೋಟೀಸ್‌ ಜಾರಿ ಮಾಡಿ ಶೀಘ್ರವಾಗಿ ಮನೆಗಳನ್ನು 


ನಿರ್ಮಿಸಿಕೊಳ್ಳಲು ಮನಪೊಲಿಸಲಾಗುತ್ತಿದ್ದು, ಭೌತಿಕ 
ಪ್ರಗತಿಗನುಗುಣವಾಗಿ ಕಾಲಕಾಲಕ್ಕೆ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿದೆ. 


ಜಿಲ್ಲಾ ಮಟ್ಟಿದ ಅನುಷ್ಠೂನಾಧಿಕಾರಿಗಳೊಂದಿಗೆ ವೀಡಿಯೋ 
ಕಾನೃರೆನ್ಸ್‌ ಮೂಲಕ ಮನೆಗಳ ಪ್ರಗತಿ ಪರಿಶೀಲಿಸಲಾಗುತ್ತಿದೆ 
ಹಾಗೂ ಜಿಲ್ಲಾಧಿಕಾರಿಗಳು ಮುಖ್ಯ | 
ಕಾರ್ಯನಿರ್ವಾಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಇವರಿಗೆ 
ಪತ್ರ ಬರೆದು ಅಪೂರ್ಣಗೊಂಡ ಮನೆಗಳನ್ನು ಪೂರ್ಣಗೊಳಿಸಲು 
ಕ್ರಮ ವಹಿಸುವಂತೆ ಸೂಚಿಸಲಾಗುತ್ತಿದೆ. ಇದಲ್ಲದೇ ನಿಗಮದ 
ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನ 
ಒಟ್ಕಾರೆಯಾಗಿ ಪ್ರಗತಿ ಸಾಧಿಸಲು ಎಲ್ಲಾ ' 
ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. | 


ಹಾಗೂ 


ವಸತಿ ಯೋಜನೆಗಳಡಿ ಆಯ್ಕೆಯಾದ 


ವಿವಿಧ 


ಫವಾನುಧವಾಗಳು ತಳತಂಡ ಇಾರಣಗಳಿಂದ ಮನ ನಿರ್ಮಿಸಿ] 
ಕೊಳ್ಳಲು ವಿಳಂಬವಾಗುತ್ತಿದೆ. 


ವಸತಿ ಯೋಜನೆಗಳಡಿಯಲ್ಲಿ ಮನೆಯನ್ನು 


ಫಲಾನುಭವಿಗಳೇ ಸ್ವತಃ ನಿರ್ಮಿಸಿಕೊಳ್ಳುತ್ತಿದ್ದ ತಮ್ಮ'| 


ವೈಯಕಿಕ ಸಮಸ್ಯೆಗಳಿಂದಾಗಿ ಕಾಲಾವಕಾಶ ತೆಗೆದು 
ಕೊಳ್ಳಲಾಗುತ್ತಿದೆ. 

ಕಳೆದ ಎರಡು ವರ್ಷಗಳಿಂದ ಕೋವಿಡ್‌ ನಿಂದಾಗಿ ಮನೆ 
ನಿರ್ಮಾಣವು ವಿಳಂಬವಾಗುತ್ತಿದೆ. | 

ಮನೆ ನಿರ್ಮಿಸಿ ಕೊಳ್ಳಲು ನೀರಿನ ಸಮಸ್ಯೆ ಮತ್ತು ಮರಳಿನ 
ಸಮಸ್ಯೆ ಇರುವುದು. 

ಸರ್ಕಾರದಿಂದ ನೀಡಲಾಗುವ ಸಹಾಯಧನದೊಂದಿಗೆ 
ಫಲಾನುಭವಿ ವಂತಿಕೆ ಭರಿಸಿ ಮಸೆ ನಿರ್ಮಾಣ ಮಾಡಿ 
ಕೊಳ್ಳಬೇಕಿರುತ್ತದೆ. 

ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮನೆ : ನಿರ್ಮಾಣದ 
ಪ್ರಗತಿಯು ಮಂದಗತಿಯಲ್ಲಿರುತ್ತದೆ. 


ಸಂಖ್ಯೆ :ವಇ 155 ಹೆಚ್‌ಎಎಂ 2022 


ಮಾನ್‌ ಸ 


(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು ' 


1 


po 


ಮಂಜೂರಾದ | ಪೂರ್ಣಗೊಂಡ ಪ್ರಾರಂಭವಾಗದ | ಬ್ಲಾಕ್‌ ಆದ 
Rural [Chikanayekanahalli —JPMAYG JOO SE — 
[Rural | i [Devraj Urs Housing -Rurol [20202020 | US ——— 
WwW NN 210 |6| 
0 | 0] 
[Rural | PMAYG —“—“_T2092000 |0| 1 0] 
[Rurat [Gubbi _ fDevraj Urs Housing “Rural (2020-2021 | BS — 
—JGubbi Tot SEE — 
Rural |Koistagere 7 -.[peveaj Urs Housing -Rural [2015-2020 [ET — 
, [Ruiral |Koratagere AIPMAYG JOSS — 
[Rural [Kofatagere [Deva Ur Housing -Rural 14 | 30 | 0] 
[___ IKoratagere Toto OT — CN EN NN 
- [3 [Kunipal Totat SS SN NE NN NN NS NN 
| [Madhu ESE 
[Rursl. [Pavagada "t [Devraj Urs Housing Riral | 2018-2019 | 1 | OO 3] 2 a 
[Rural [Pavegnda — —{PMAYG [2019-2050 | | 1 | 2 OT 0 
[Rural [Pavagada : [Devraj Urs Housing “Rural . [2020-2021 | |__ 0 | TN NN 
1 Pavaguda Total J |2| 13 
Rural [Sia “TU [Devraj Urs Housing Rural [201852015 | NN NN | | 0} 
"Rural [Sia | Devmj Ur Housing Rural [2015-2020 NN NS NN NN 
[Rural [Sire “PMAYG © [20192020 NN NN NN 
[Rurdl jSia _———™—™—“[Devnj Us Housing Rural [2026-2021 2 0 
Sir Fora NN NN 
[Rurst | SS 
[Rural | YG 


SS 4 
BSNS 
ಪನಿ 


- ಅನುಬಂಧ-1 
ಚಿಲ್ಲೆಯಲಿನ'ಕಳಿದ ಮೂರು ವರ್ಷಗಳಿಂದ ಆಂದರೆ 2018-19ನೇ ಸಾಲಿನಿಂದ ಇಲ್ಲಿಯವರೆಗೆ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದವರಿಗೆ ಮಂಜೂರಾದ ಮನೆಗಳ ವಿವರ 


- 


y 


ಸ H y ಕ 
, ಮಂಜೂರಾದ | ಪೂರ್ಣಗೊಂಡ Wl ಪ್ರಾರಂಭವಾಗದ | ಬ್ಲಾಕ್‌ ಆದ 
ಉಪಪ ಘಧಸ್ಸು ಫೀಣಿ ಮನೆಗಳು "| ಮನೆಗಳು. | ಪಗ ಕ si "ಮನೆಗಳು "|" ಮನೆಗಳು 
ural |Tiptur Devtaj Urs Housing -Rural 2020-2021 3 0 1. Wr) 0 
- [Tiptur Total 5 0 31! 2 0 
Tumakury Devraj Urs Housing “Rural [20182015 1 0 1|: 0 0 
Tumakttu PMAYG [2019-2020 4 0 3| i . ‘1 0 
Fumakuru Devraj Urs Housing -Rural [2020-2021 | 5 0 3] & 2 0 
Tumalann Total 10 0 7; 3 0- 
Rural \Turuvokere Devraj Urs Housing -Rural [2016-2019 2 0 AE KT 0. 
Rural |Furuvekere PMAYG 2019-2020 2 0 0]: 2 0. 
Turuvckere Total | 4 4 0 1): 33 0 
{Urban [MC pad PMAYU AHP 2018-2019 320 0 0]; 320: ‘0 
Urban JTMC ; PMAYU Non convergence {2019-2020 7 0 4]: 3 0 
Clikkanayakanahalli 327 0 4 ; "303 "90 
TMC Total ) 
Urban |Gubbi TP PMAYU AHP 2018-2019 231 0 0]. 231 0 
Urban {Gubbi TP PMAYU Non convergence [2019-2020 35 0 8] 27 0 
[ Gubbi TP Total 266 [) 8]: 258 0 
Urban [Koratagere TP PMAYU AHP 2018-2019 . 271 0 0 271 0 
Urban |Koratanere TP BMAYY Non convergence [2019-2020 40 0 16} 24 0 
Koratagere TP Total 311 [ 16)” 295 9 
Urban \Kunigal TMC PMAYU Non convergence [2019-2020 25 } 4]: 20 0 
|__| Kunigal TMC Total 25 1 4 20 0 
Urban [Madhugiri TMC PMAYY Non convergence [2019-2020 42 0 10 32 () 
| Madhagiri TMC Teel 42 [) 70 32 [) 
Urban |Pavagada TMC _{PMAYU Non convergence [2019-2020 43 0 3 49 0 
Pavagada TMC Total _ 43 0 3]. 49 0 
Urban (Sita CMC PMAYU Non convergence [2019-2020 60 2 231: . 35 0 
Sita CMC Total 60 2 23]; 35 0 
Urban [Tiptur CMC PMAYU AHP 2018-2019 115 0 0 11S 0 
Urban (Tiptur CMC PMAYU Non convergence [2019-2020 96 9 ENE 72 0 
}Tiptur CMC Totnl ‘211 9 8); 187 0 
Urban |Tumakuru CMC PMAYU AHP 2018-2019 652 0. 0 |: 652 0 
Urbana |Tumakuru CMC PMAYU AHP 2019-2020 70 0 52 |: [£3 0 
(Urban [Tumakure CMC PMAYU Non convergence (2019-2020 19 2 0 


ರಾ ಸಗರ್‌ಗಾಜ್ನಾಡ ಳಾ 


ಕರಟ ಸ 


pS 


NS 


ಪ್ರಾರಂಭವಾಗದ 
' ಮನೆಗಳು 


ಪ್ರಗತಿಯಲ್ಲಿರುವ 
ಮನೆಗಳು 


| FamskuruCMETotal] | 741 
Turuvekere TP Tota [OO 
L___ [Grand Tota Os] 


